ಚುಕ್ಕೆ ಗುರುತಿನ ಪುಶ್ನೆ ಸಂಖ್ಯ 100. 


ಸದಸ್ಯರ ಹೆಸರು ಶ್ರೀಪ್ರಕಾಶ್‌ ಕೆರಾಥೋಡ್‌ (ನಾಮ-ನಿರ್ದೇಶನ 
ಹೊಂದಿದವರು) 
3) ಉತ್ತರಿಸಬೇಕಾದ ದಿನಾಂಕ 16-02- 2022 
4 ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು - 
ಪ್ರಶ್ನೆ ಉತ್ತರ 
ವಿಜಯಪುರ ಇಲ್ಲೆಯಲ್ಲಿ ಸುಮಾರು 30 
ಕೆರೆಗಳಿದ್ದು, ಡೋಣಿ ನದಿ 150 ಕಿ.ಮೀ 
ಹರಿಯುತ್ತಿದ್ದ, ಹಾಗೂ ಆಲಮಟ್ಟಿ ಹೌದು 


ಹಿನ್ನೀರಿನಿಂದ ಮೀನುಗಾರಿಕೆಗೆ ಹೆಚ್ಚನ 
ಅವಕಾಶ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


5) 'ಮೀನಾಗಾರಾಯನ್ನು ಉತ್ತೆ ತ್ರೀಜಸಲು 


ವಿಜಯಪುರ ಜಿಲ್ಲೆಯಲ್ಲಿ ಮೀನುಗಾರಿಕೆ 
ಯನ್ನು ಉತ್ತೇಜಿಸಲು "ಇಲಾಖೆಯಿಂದ | 
ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳ 
ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. | 


ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಸಂಖ್ಯೆ: ಪಸಂಮೀ ಇ-20 ಮೀಣಯೋ 2022 


ಒಫೆನಾಡು ಜಲಸಾರಿಗೆ ಸಚಿವರು 


KARNATAKA LEGISLATIVE COUNCIL 


Starred Question No 100 


1 
2 Nameofthe MLC : Sri Prakash k. Rathod (Nominated) «4: «> 
"pry Wen 
3 Date of Reply : 16-02-2022 NN v (A 
4 Repliedby : Fisheries, Port and Inland Water ನ 
Transport Minister pe 
KE ನ Question [ ': “Ans pv 
|No Wer A¥ 
a) [Has it come to the notice of the ಮಾ 
Government that Vijayapura 1 My 
District has approximately 250 ನ eS is 
tanks, 150 km flowing Doni river Yes. ದ 
and plenty of opportunities to ¥ Ke 
| ' f - ರ af uy" 
increase Fisheries in the NS t 
backwaters of Alamatti; . ಸ್ಸ ಈ 
b) | What are the initiatives taken by | The sak of various Schemes 
the Government to promote implemented by the Department 10 
Fisheries? . promote fisheries in Vijayapura District 
are furnished in Annexure-1. ಹ 
¥ 
1 L ಸ 
No. AHF E-20 FSFS 2022 ; | ಮ 
# ಸ 
dn 
¥ 
Ports and Inland Water Transport |. 
ಸ 
p ಸಸ 1 
1d 
' ಗ ” y 
pl) 


pu 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶೀ ಪ್ರಕಾಶ್‌ ಕೆ.ರಾಥೋಡ್‌ 


(ನಾಮನಿರ್ದೇಶನ ಹೊಂದಿದವರು) ಇವರ ಚುಕೆ, ಗುರುತಿನ ಪ್ರಶ್ನೆ ಸಂಖ್ಯೆ 100 ಕೆ, 


pcs 


್‌ 
ಳೇ 


. 
2 


್‌ 
Koos 


ಅಮ ಬಂಧ-1 


“ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ” ಯೋಜನೆಯಡಿ ರಾಜ್ಯದ ಜಲ 
ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕತಾ ಜಲವಿಸ್ತೀರ್ಣಕೆ 2000 ಬಲಿತ ಬಿತ್ತನೆ 
ಮೀನುಮರಿಗಳನ್ನು ಮೀನುಗಾರರ ಸಹಕಾರ ಸಂಘಗಳ ಬಲಪಡಿಸುವ 
ಉದ್ದೇಶದಿಂದ ಸಂಘಗಳ ಮುಖಾಂತರ ಉಚಿತವಾಗಿ ಬಿತ್ತನೆ ಮಾಡಿ ಒಳನಾಡು 
ಮೀನು ಉತ್ಪಾದನೆಯನ್ನು ಹೆಚ್ಚಿಸಲಾಗುತ್ತಿದೆ. 2021-22ನೇ ಸಾಲಿನಲ್ಲಿ 
ವಿಜಯಪುರ ಜಿಲ್ಲೆಯ 13 ಕೆರೆಗಳಿಗೆ ರೂ.1461 ಲಕ್ಷಗಳ ವೆಚ್ಚದಲ್ಲಿ 11.32 ಲಕ್ಷ 
ಬಲಿತ ಬಿತ್ತನೆ ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ. 


ಫೆರೆ / ಜಲಾಶಯಗಳ ಅಂಚಿನಲ್ಲಿ ನಿರ್ಮಿಸಿದ ಕೊಳಗಳಲ್ಲಿ ಮೀನುಮರಿ ಪಾಲನೆ 
ಮಾಡಲು ಪ್ರತಿ ಹೆಕ್ಟೇರ್‌ ಗೆ ರೂ.250 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 
2021-22 ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯ 07 ಫಲಾನುಭವಿಗಳಿಗೆ ರೂ.4.18 
ಲಕ್ಷಗಳ ಸಹಾಯಧನ ನೀಡಲು ಕ್ರಮವಹಿಸಲಾಗಿದೆ. 


ಜಲಾಶಯಗಳಲ್ಲಿ ಮೀನು ಮರಿ ಬಿತ್ತನೆ ಯೋಜನೆಯಡಿ ಒಳನಾಡು ಮೀನು 
ಉತ್ಪಾದನೆಯನ್ನು ಹೆಚ್ಚು ಮಾಡಲು ಮತ್ತು ಮೀನುಗಾರರ ಆರ್ಥಿಕ ಮಟ್ಟಿವನ್ನು 
ಹೆಚ್ಚಿಸಲು ಜಲಾಶಯಗಳಿಗೆ ಬಲಿತ ಬಿತ್ತನೆ ಮೀನುಮರಿಗಳನ್ನು ಬಿತ್ತನೆ 
ಮಾಡುವ ಮೂಲಕ ಮೀನುಗಾರಿಕೆ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ. 2021-22ನೇ 
ಸಾಲಿನಲ್ಲಿ ವಿಜಯಪುರ ಜಿಲ್ಲೆ ವ್ಯಾಪ್ತಿಯ ಆಲಮಟ್ಟಿ ಜಲಾಶಯ ಮತ್ತು 
ಬಸವಸಾಗರ ಜಲಾಶಯಕ್ಕೆ ಕ್ರಮವಾಗಿ 13.98 ಲಕ್ಷ ಮತ್ತು 15.00 ಲಕ್ಷ ಬಲಿತ 
ಬಿತ್ತನೆ ಮೀನುಮರಿಗಳನ್ನು ದಾಸ್ತಾನು ಮಾಡಲಾಗಿದೆ. 


ಒಳನಾಡು ಮೀನುಗಾರರಿಗೆ ಮೀನು ಹಿಡಿಯಲು ಸಲಕರಣೆ ಕಟ್‌ ವಿತರಣೆ 
ಯೋಜನೆಯಡಿ ಸಲಕರಣೆ ಕಿಟ್‌ ಖರೀದಿಸಲು ಶೇ.100ರಷ್ಟು ಸಹಾಯಧನ 
ನೀಡಲಾಗುತ್ತಿದೆ ಘಟಕ ವೆಚ್ಚ - ರೂ.10,000/-. 2021-22ನೇ ಸಾಲಿನಲ್ಲಿ 
ವಿಜಯಪುರ ಜಿಲ್ಲೆಯ 70 ಮೀನುಗಾರರಿಗೆ ಮೀನುಗಾರಿಕೆ" ಸಲಕರಣೆ 
ಕಿಟ್ಟಿಗಳನ್ನು ಉಚಿತವಾಗಿ ವಿತರಿಸಲಾಗಿದೆ. .. 


ಉತ್ತರ ಕರ್ನಾಟಕದ ಮೀನುಗಾರಿಕೆ ಅಭಿವೃದ್ಧಿಗಾಗಿ ಬಾಗಲಕೋಟೆಯಲ್ಲಿ 
ವಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ಒಳನಾಡು ಮೀನುಗಾರಿಕೆ ಅಭಿವ್ಯದ್ಧಿ 
ಕೇಂದ್ರ ಸ್ಥಾಪನೆ ಮಾಡಲಾಗಿದ್ದು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಯೋಜನೆ 
ಗಳನ್ನು ರೂಪಿಸಲಾಗಿದೆ. 2021-22 ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯ 
ಆಲಮಟ್ಟಿ ಜಲಾಶಯದ ಮೀನುಗಾರಿಕೆ ಅಭಿವೃದ್ಧಿ ಕೈಗೊಳ್ಳಲು ರೂ.60.00 
ಅನುದಾನಕ್ಕೆ ಕಾರ್ಯಕ್ರಮ ರೂಪಿಸಲಾಗಿದೆ. 


ಖ್‌ 
ಳ್ಳ 


್‌ 
Rocs 


-2- 


ಪ್ರಧಾನಮಂತ್ರಿ ಮತ್ಯಸಂಪದ ಯೋಜನೆಯಡಿ ಮೀನುಗಾರಿಕೆಯ 
ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು 


ಹಮ್ಮಿಕೊಳ್ಳಲಾಗಿದೆ. 2021-22 ನೇ ಸಾಲಿನಲ್ಲಿ ಈ ಯೊಜನೆಯಡಿ ವಿಜಯಪುರ. 


ಜಿಲ್ಲೆಯಲ್ಲಿ ರೂ6162 ಲಕ್ಷಗಳ ವೆಚ್ಮದಲ್ಲಿ 41 ಫಲಾನುಭವಿಗಳಿಗೆ ವಿವಿದ 
ಚಟುವಟಿಕೆಗಳಿಗಾಗಿ ಸಹಾಯಧನ ನೀಡಲಾಗಿದೆ. 


ಜಿಲ್ಲಾ ವಲಯ ಯೋಜನೆ - ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ 
ಯೋಜನೆಯಡಿ ಬಾವಿ ಮತ್ತು ಹೊಂಡಗಳಲ್ಲಿ ಮೀನುಕೃಷಿ ಮಾಡುವ ರೈತರಿಗೆ 
ಮೀನುಮರಿಗಳನ್ನು ಉಚಿತವಾಗಿ ನೀಡಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. . 


ಜಿಲ್ಲಾ ವಲಯ ಯೋಜನೆ ಮೀನುಮಾರುಕಟ್ಟೆ ಮತ್ತು ಮೀನುಮಾರಾಟಿಕ್ಕೆ 
ಸಹಾಯ ಯೋಜನೆಯಡಿ ರೂ.3000 ಲಕ್ಷಗಳ ಅನುದಾನದಲ್ಲಿ ೩45 
ಫಲಾನುಭವಿಗಳಿಗೆ ಸಹಾಯಧನ ನೀಡಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. 


KEK kkk 


